ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1255(1462) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ: ಮಂಡ್ಯ ಣಂ ವಿಭಾಗದಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಬಗ್ಗೆ 


(ಅ) KRIDL ಮಂಡ್ಯ, ವಿಭಾಗದಲ್ಲಿ ದಿನಾ೦ಕ : 15.01.2015 ರಿ೦ದ 18.11.2020 ರವರೆಗೆ 
ಕೈಗೊಳ್ಳಲಾದ ಕಾಮಗಾರಿಗಳು ಎಷ್ಟು ; (ವಿವರ ನೀಡುವುದು) 


(ಆ) ಈ ಕಾಮಗಾರಿಗಳಲ್ಲಿ ಎಷ್ಟು ಪೂರ್ಣಗೊಂಡಿದೆ; (ವಿವರ ನೀಡುವುದು) 


(ಇ) ಈ ಕಾಮಗಾರಿಗಳಿಗೆ ಎಷ್ಟು ಸಾಮಗಿಗಳನ್ನು ಬಳಸಲಾಗಿದೆ (ಸಿಮೆಂಟ್‌ ಕಬ್ಬಿಣ 
ಇತ್ಯಾದಿಗಳ ವಿವರ ನೀಡುವುದು) 


(ಈ) ಈ ಸಾಮಗಿಗಳಿಗೆ ಎಷ್ಟು ದರ ಕೊಟ್ಟಿ ಖರೀದಿಸಲಾಗಿದೆ; (ವಿವರ ನೀಡುವುದು) 


(ಉ) ಈ ಸಾಮಗಿಗಳನ್ನು ಸರಬರಾಜು ಮಾಡಿದ ಸರಬರಾಜುದಾರರು ಯಾರು ; (ಬಿವರ 
ನೀಡುವುದು) 


(ಊ) ಈ ಸರಬರಾಜುದಾರರಿಗೆ, ಪಾವತಿಸಲಾದ ಹಣವೆಷ್ಟು ? (ಪ್ರತಿಯೊಂದು ಪಾವತಿಯ 
ವಿವರ ನೀಡುವುದು) 


